ಯೋಜನಾ ಕಾರ್ಯದ ಮೂಲಕ ಸಮಾಜೋ-ಭಾವನಾತ್ಮಕ ಕಲಿಕೆ 


ಚಿಕ್ಕವೀರೇಶ್‌ ಎಸ್‌. ವಿ 


ಮಕ್ಷಳ ಕಲಕೆಯು ಅವರ ಭಾವನೆಗಳೊಂದಿಗೆ ಸಂಬಂಧ 
ಹೊಂದಿರುತ್ತದೆ; ನಾವು ಆ ಎರಡನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. 
ಭಾವನೆಗಳೊಂದಿಗೆ ಸಂಬಂಧ ಹೊಂದಿರುವಾಗ ಮಾತ್ರ ಮಕ್ಕಳ 
ಕಲಅಕೆಯು ಪರಿಣಾಮಕಾರಿಯಾಗಿರಲು, ಬಹಳ ಕಾಲ 
ಉಳಯುವಂತಾಗಲು ಸಾಧ್ಯ. ಕೋವಿಡ್‌-19 ಮಹಾರೋಗ- 
ದಿಂದಾಗಿ ಸರಿಸುಮಾರು ಎರಡು ವರ್ಷಗಳ ಕಾಲ ಶಾಲೆಗಳು 
ಮುಚ್ಚಲ್ಪಟ್ಟದ್ದುದರಿಂದ ಅವರ ಶೈಕ್ಷಣಿಕ ಕಲಅಕೆಗೆ ತೊಂದರೆ 
ಉಂಬಾಗಿರುವುದು ಮಾತ್ರವಲ್ಲದೆ, ಅವರ ಸಾಮಾಜಕ ಮತ್ತು 
ಭಾವನಾತ್ಮಕ ಬೆಳವಣಿಗೆಗೂ ಅದು ತೊಡಕುಂಟುಮಾಡಿದೆ. 
ಆದ್ದರಿಂದ, ಮಕ್ಕಳ ಕಅಕಾ ಚಟುವಟಕೆಯು ಸಾಮಾಜಕ ಮತ್ತು 
ಭಾವನಾತ್ಕಕ ಆಯಾಮಗಳಗೆ ಒತ್ತು ನೀಡುವುದು 
ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಅಗತ್ಯವಾಗಿದೆ. ಕಅಕೆಯ ಈ 
ಅಂಶವು ಚಟುವಟಕೆಗಳ ಮತ್ತು ತರಗತಿ ಪ್ರಕ್ರಿಯೆಯ 
ಭಾಗವಾಗಬೇಕು. ಮಕ್ಕಳ ಸಾಮಾಜಕ ಮತ್ತು ಭಾವನಾತ್ಯಕ 
ಅಗತ್ಯತೆಗಳನ್ನು  ಕಲಕೆಯ ಪರಿಕಲ್ಪನೆಗಳು ಮತ್ತು 
ಫಅತಗಕೊಂದಿಗೆ ಒಂದಾಗಿಸಬೇಕು. ಇದನ್ನು ಬೆಂಬಅಸಲು 
ಅನೇಕ ಬೋಧನಾ ವಿಧಾನದ ಅಭ್ಯಾಸಗಳನ್ನು ಅಳವಡಿಸಿ- 
ಕೊಳ್ಳಬಹುದು. ಇದರಲ್ಲ ಮುಖ್ಯವಾದವುಗಳೆಂದರೆ ಕಿರುನಾಟಕ, 
ನಾಟಕ, ಕಲೆಗಳು. ಗುಂಪು ಚಟುವಟಕೆ, ಮತ್ತು ಸಮ್ಮತಿ ಹಾಗೂ 
ಅಸಮ್ಮತಿ/ಭನ್ನಾಭಿಪ್ರಾಯಕ್ಕೆ ಅವಕಾಶವಿರುವ ಚಟುವಟಕೆಗಳು. 
ಗಟ್ಣಯಾಗಿ ಓದುವುದು. ಕ್ರಿಯಾಶೀಲವಾಗಿ ಕೇಳಸಿಕೊಳ್ಳುವುದು. 
ಮುಕ್ತ ಚರ್ಚೆಗಳು ಮತ್ತು ಸ್ವತಂತ್ರವಾದ ಬರವಣಿಗೆ. ಇಂತಹ 
ಚಟುವಟಕೆಗಳು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಕೊಡುಗೆ 
ನೀಡಬಲ್ಲವು. ಇಂತಹ ಒಂದು ಪ್ರಯತ್ನದ ಕುರಿತಾದ ನನ್ನ 
ಅನುಭವ ಮತ್ತು ಅದರಿಂದ ನಾನು ಗಳನಿಕೊಂಡ 
ಒಳನೋಟಗಳನ್ನು ನಾನಿಲ್ಲ ಮಂಡಿಸಲದ್ದೇನೆ. ನಾನು ಮಕ್ಕಳಗೆ 
ವಹಿಸಿಕೊಟ್ಟ ಒಂದು ಯೋಜನೆಯ ನಿರೂಪಣೆ, ಒಳಗೊಂಡಿದ್ದ 
ಪ್ರಕ್ರಿಯೆಗಳು ಹಾಗೂ ಮಕ್ಕಳ ಸಾಮಾಜಕ ಮತ್ತು ಭಾವನಾತೃಕ 
ಅಗತ್ಯಗಳನ್ನು ಬೆಂಬಅಸುವಲ್ಲ ಅದು ನೆರವು ನೀಡಿದ ವಿವಿಧ 
ಮಾರ್ಗಗಳು, ಇದನ್ನು ಕುರಿತಾದ ಕಥನವನ್ನು ಮುಂದೆ 
ಹೇಳಲಾಗಿದೆ. 


ಯೋಜನಾ ಮೇಳದ ಅನುಭವ 


ನಾವು ಒಂದು "ಯೋಜನಾ ಮೇಳವನ್ನು ಯೋಜಸಿದೆವು. 
ಆರಂಭದಲ್ಲ ನಾವು ಶಿಕ್ಷಕರೊಡನೆ, ಮಕ್ಕಳು ಯಾವ 
ಯೋಜನೆಗಳ ಬಗ್ಗೆ ತಾವೇ ಪಸ್ರತಃ ಮಾಹಿತಿ ಅಥವಾ 
ದತ್ತಾಂಶಗಳನ್ನು ಸಂಗ್ರಹಿಸಬಹುದೋ ಅಂತಹ ಯೋಜನೆಗಳ 
ಕುರಿತು ಚರ್ಜಸಿದೆವು. ಆಗ ಮುನ್ನೆಲೆಗೆ ಬಂದಂಥ ವಿಷಯಗಳಲ್ಲ 
ನಾವು ಹಳ್ಳಗಕಲ್ಲರುವ ನೀರಿನ ಮೂಲಗಳ ಕುರಿತಾದ 


ಇ 
5 
BR 


ವಿಷಯವನ್ನು ಆಯ್ದೆ ಮಾಡಿಕೊಳ್ಳಲು ನಿರ್ಧರಿಸಿದೆವು. 
ಜೀವವನ್ನು ಕಾಪಾಡುವುದಲ್ಲದೇ, ನೀರಿನ ಪ್ರಾಮುಖ್ಯತೆಯು 
ಸಾಮಾಜಕ, ಸಾಂಸ್ಕೃತಿಕ ಮತ್ತು ಚಾರಿತ್ರಿಕ ಕ್ಷೇತ್ರಗಳನ್ನೂ 
ಆವರಿಸಿಕೊಳ್ಳುತ್ತದೆ ಎಂಬ ಕಾರಣದಿಂದಾಗಿ ನಾವು ಈ 
ವಿಷಯವನ್ನು ಆಯ್ಲೆ ಮಾಡಿಕೊಂಡೆವು. ಮಕ್ಕಳು ಈ ವಿಷಯದ 
ಕುರಿತು ತಮ್ಮ ಹಳ್ಳಗಳಲ್ಲಿ ಮಾಹಿತಿಯನ್ನು ಹೆಕ್ಕಿ 
ತೆಗೆಯಬೇಕಾಗುತ್ತದೆ. ರಾಜಸ್ಥಾನದಲ್ಲ ನೀರಿನ ಅಭಾವದ ಬಗ್ಗೆ 
ವಿವರಿಸುವ 'ವಾಟರ್‌ ವೈವ್ಸ್‌ಎಂಬ ಶೀರ್ಷಿಕೆಯ ಸಾಕ್ಷಚಿತ್ರ 
ಪ್ರದರ್ಶನದ ಮೂಲಕ ನಾವು 5, 6 ಮತ್ತು 7ನೇ ತರಗತಿಗಳ 
3೦ ವಿದ್ಯಾರ್ಥಿಗಳೊಂದಿಗೆ ಅನನ್ಯವಾದ ರೀತಿಯಲ್ಲ ಈ 
ಯೋಜನೆಯನ್ನು ಆರಂಭಸಿದೆವು. ಸಾಕ್ಷ್ಯಚಿತ್ರ ಪ್ರದರ್ಶನದ 
ಬಳಕ ನೀರಿನ ಅಭಾವದ ಭಯಾನಕತೆ ಮತ್ತು ನೀರನ್ನು 
ಸಂರಕ್ಷಿಸಬೇಕಾದ ಪ್ರಾಮುಖ್ಯತೆಯ ಬಗ್ಗೆ ಚರ್ಚೆ ನಡೆಯಿತು. 
ತಮ್ಮ ಹಳ್ಳಗಳಲ್ಲನ ನೀರಿನ ಮೂಲಗಳನ್ನು ಗುರುತಿಸಲು 
ಮಕ್ಷಳಗೆ ಹೇಳಲಾಲಯುತು. ಮಕ್ಷಳು ಜಂಬಲದಿನ್ನಿ. 
ಹಿರೇಹುನಕು೦ಟ ಮತ್ತು ತಾರಿವಾಳ ಎಂಬ ಮೂರು ವಿಭಿನ್ನ 
ಹಳ್ಳಗಳಂದ ಬಂದಿದ್ದು ಅವರ ಅನುಭವಗಳು ಬೇರೆ 
ಬೇರೆಯಾಗಿದ್ದವು. ನಾವು ಅವರನ್ನು ಹತ್ತು ಗುಂಪುಗಳಾಗಿ 
ವಿಂಗಡಿಸಿ ಪ್ರತಿಯೊಂದು ಗುಂಪಿಗೂ ಒಂದು ಕಾರ್ಯ- 
ಯೋಜನೆಯನ್ನು ನೀಡಿ ಅದರ ಮೇಲೆ ಕೆಲಸ ಮಾಡಲು 
ಹೇಳಆದೆವು.  ಕಾರ್ಯಯೋಜನೆಗೆ ನೀಡಿದ ವಿಷಯಗಳು 
ಹೀಗಿದ್ದವು: 


1 ಜಂಬಲದಿನ್ನಿಯ ವಿದ್ಯಾರ್ಥಿಗಳಗೆ: ಇಪ್ಪತ್ತು ವರ್ಷಗಳ 
ಹಿಂದೆ ನಿಮ್ಮ ಹಳ್ಳಯಲ್ಲದ್ದ ನೀರಿನ ಮೂಲಗಳು. 

೨. ಹಿರೇಹುನಕುಂಟಯ ವಿದ್ಯಾರ್ಥಿಗಳಗೆ: ಇಪ್ಪತ್ತು ವರ್ಷಗಳ 
ಹಿಂದೆ ನಿಮ್ಮ ಊರಿನಲ್ಲದ್ದ ನೀರಿನ ಮೂಲಗಳು. 

3. ತಾರಿವಾಳದ ವಿದ್ಯಾರ್ಥಿಗಳಗೆ: ನಿಮ್ಮ ಹಳ್ಳಯಲ್ಲ ಇಪ್ಪತ್ತು 
ವರ್ಷಗಳ ಹಿಂದೆ ಇದ್ದ ನೀರಿನ ಮೂಲಗಳು. 

4. ಈ ಮೂರು ಹಳ್ಳಗಳಲ್ಲೂ ಠಗಿರುವ ನೀರಿನ ಮೂಲಗಳು. 

ನಿಮ್ಮ ಹಳ್ಳಯಲ್ಲ ನೀರಿನ ದುರುಪಯೋಗ. 

6. ಒಂದು ದಿನದಲ್ಲ, ಒಂದು ತಿಂಗಳನಲ್ಲ ಮತ್ತು ಒಂದು 
ವರ್ಷದ ಒಂದು ಕುಟುಂಬ ಅಥವಾ ಮನೆಯಲ್ಲ 
ಕುಡಿಯಲು ಉಪಯೋಗಿಸುವ ನೀರಿನ ಪ್ರಮಾಣ: ನೀರನ್ನು 
ಸಂರಕ್ಷಿಸಲು ಸಾಧ್ಯವಾದ ಮಾರ್ಗೋಪಾಯಗಳು ಮತ್ತು 
ಉಳಸಲು ಸಾಧ್ಯವಾಗಬಹುದಾದ ನೀರಿನ ಪ್ರಮಾಣ. 

7. ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ವೃತ್ತಪತ್ತಿಕೆಗಕಲ್ಲ 
ಪ್ರಕಟವಾಗಿರುವ ಲೇಖನಗಳು ಮತ್ತು ಅದರಲ್ಲಿ 
ಪ್ರತಿಪಾದಿಸಲಾಗಿರುವ ವಿಚಾರಗಳು. 


a 


A 3: 


8. ಶೌಚಾಲಯಗಳು ಮತ್ತು ಶೌಚಾಲಯಗಳಲ್ಲ ನೀರಿನ 
ಉಪಯೋಗ. 

೨. ಕೃಷಿ ಮತ್ತು ನೀರಾವರಿಯಲ್ಲ ನೀರಿನ ಉಪಯೋಗ. 

10. ಮಳೆನೀರಿನ ಕೊಯ್ದು ಮಾಡಲು ನಿಮ್ಮ ಹಳ್ಳಯಲ್ಲ 
ತೆಗೆದುಕೊಳ್ಳಲಾಗಿರುವ ಕ್ರಮಗಳು. 


ಮಕ್ಕಳು ತಮ್ಮ ಪೋಷಕರೊಂದಿಗೆ, ಹಳಯ ಹಿರಿಯರು ಮತ್ತು 
ಮುಖಂಡರೊಂದಿಗೆ, ಹಳ್ಳಯ ಪಂಚಾಯುತಿ ಸದಸ್ಯರೊಂದಿಗೆ 
ಚರ್ಚಿಸಿ ತಮ್ಮ ನಿಲುವನ್ನು ನಿರ್ಧರಿಸಿ ಒಂದು ತಿಂಗಳಲ್ಲ ತಮ್ಮ 
ವರದಿಯನ್ನು ಸಿದ್ಧಪಡಿಸಿದರು. ಬೇರೆಬೇರೆ ತರಗತಿಗಳ 
ಮಕ್ಕಳನ್ನು ಒಳಗೊಂಡ ವಿಭನ್ನು ಗುಂಪುಗಳೊಂದಿಗೆ ನಾವು ಈ 
ವರದಿಯನ್ನು ಅನೇಕ ಬಾರಿ ಚರ್ಚಿಸಿದೆವು ಮತ್ತು ಈ ವರದಿಗಳ 
ಗುಣಮಟ್ಟವನ್ನು ಉತ್ತಮಪಡಿಸಲು ಅವರಿಗೆ ಸಲಹೆಗಳನ್ನು 
ನೀಡಿದೆವು. ಮಾಹಿತಿ ಸಂಗ್ರಹಣಿಯಂ ಮತ್ತು ವರದಿಗಳ 
ಕುರಿತಾದ ಚರ್ಚೆಯಲ್ಲ ಮಕ್ಕಳು ಬಹಳ ಉತ್ಪಾಹದಿಂದ 
ಭಾಗವಹಿಸಿದರು. 'ಮೇಳದ ದಿನ ಯಾವತ್ತು ಎಂಬುದನ್ನು 
ನಿರ್ಧರಿಸಲಾಯುತು ಮತ್ತು ಎಲ್ಲಾ ವಿದ್ಯಾರ್ಥಿಗಳ ವರದಿಗಳ 
ಮಂಡನೆಗೆ ವೇಳಾಪಟ್ಣಯನ್ನೂ ನಿಗದಿ ಮಾಡಲಾಲಯತು. 
ಹಳ್ಳಿಯ ಜನರನ್ನು ಇದಕ್ಕೆ ಆಹ್ತಾನಿಸಲಾಲಯುತು. ಅನೇಕ 
ಕಾರಣಗಳಂದಾಗಿ ವಿದ್ಯಾರ್ಥಿಗಳ ಈ ಒಂದು ಸಭೆಯು, ಈ 
ರೀತಿಯ ಇತರ ವಿದ್ಯಾರ್ಥಿಗಳ ಸಭೆಗಳಗಿಂತ ನ್ನವಾಗಿತ್ತು. 
ಸಭೆಯಲ್ಲ ಹಂಚಿಕೊಳ್ಳಲಾದ ಮಾಹಿತಿಯನ್ನು ವಿದ್ಯಾರ್ಥಿಗಳು 
ತಾವೇ ಸಂಗ್ರಹಿಸಿದ್ದರು. ಅವರ ತಿಳುವಳಕೆಯು ಅವರದ್ದೇ ಆದ 
ಅನುಭವದ ಭಾಗವಾಗಿತ್ತು. ಹೀಗಾಗಿ ತಾವು ಮಂಡಿಸಿದ ಹಾಗೂ 
ಚರ್ಜಿಸಿದ ವಿಷಯಗಳ ಮೇಲೆ ಅವರಿಗೆ ಪ್ರಭುತ್ತವಿತ್ತು. ಇತರ 
ವಿಷಯಗಳ ಜೊತೆಯಲ್ಲ ವಿದ್ಯಾರ್ಥಿಗಳು ನೀರಿನ ಸಂರಕ್ಷಣೆಯ 
ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು ಮತ್ತು ಈ ಮುಖ್ಯ 
ಸಂಪನ್ಕೂಲದ ಸದುಪಯೋಗದ ಬಣ್ಣೆ ಅಮೂಲ್ಯ ಸಲಹೆಗಳನ್ನು 
ನೀಡಿದರು. ಹಳ್ಳಯ ಜನರು ತಮಗೇ ಗೊತ್ತಿಲ್ಲದಂತಹ 
ಕೆಲವೊಂದು ವಿಷಯಗಳನ್ನು ಮಕ್ಕಳಂದ ಕೇಳ 
ಪ್ರಭಾವಿತರಾದರು ಮತ್ತು ಸಂತೋಷಪಟ್ಟರು. ಚರ್ಚೆಯನ್ನು 
ಸಂಪಧ್ಯರಿತಗೊಆಸಲು ಅವರೂ ಸಹ ತಮ್ಮ ವಿಚಾರಗಳನ್ನು 
ಮುಂದಿಟ್ಟರು. ಮಕ್ತಆಗೆ ಠೇ ಕಾರ್ಯಯೋಜನೆಗಳನ್ನು 
ನಿಗದಿಪಡಿಸಿದಾಗ ನಮಗೆ ಒಂದಿಷ್ಟು ಹಿಂಜರಿಕೆಯಿತ್ತು. ಅಂತಹ 
ಕೆಲಸವನ್ನು ನಿರ್ವಹಿಸಲು ಅವರಿಗೆ ಸಾಮರ್ಥ್ಯವಿದೆಯೇ ಎಂಬ 
ಬಗ್ಗೆ ನಮಗೆ ನಮ್ಮದೇ ಆದ ಅನುಮಾನಗಳದ್ದವು. ಆದರೆ 
ಮಾಹಿತಿಯನ್ನು ಮತ್ತು ದತ್ತಾಂಶಗಳನ್ನು ಸಂಗ್ರಹಿಸುವುದರಲ್ಲ 
ಮತ್ತು ತಮ್ಮ ವಿಚಾರಗಳನ್ನು ಮಂಡಿಸುವುದರಲ್ಲ ಅವರಿಗಿದ್ದ 
ಉತ್ಸಾಹವನ್ನು ನೋಡಿ ನಮಗೆ ಅವರ ಬಣ್ಣೆ ಹೆಮ್ಮೆ ಮೂಡಿಸಿತು. 
ವಿದ್ಯಾರ್ಥಿಗಳು ತಾವು ಏನನ್ನು ಕಲಅಯುತ್ತಾರೋ ಅದರಲ್ಲ 
ಅವರನ್ನು ತೊಡಗಿಸುವುದು ಎಷ್ಟು ಪರಿಣಾಮಕಾರಿ ಎಂಬುದನ್ನು 
ಮತ್ತು ನಮ್ಮ ಬೋಧನಾ ವಿಧಾನದಲ್ಲ ವಿದ್ಯಾರ್ಥಿ ಕೇಂದ್ರಿತ 
ಕಲಕಾ ಅಭ್ಯಾಸಗಳನ್ನು ಸೇರಿಸುವುದು ಎಷ್ಟು ಮುಖ್ಯ 
ಎಂಬುದನ್ನು ಈ ಅನುಭವವು ನಮಗೆ ಕಅಸಿತು. ಈ 
ಕಾರ್ಯಯೋಜನೆಯಲ್ಲ ವಿದ್ಯಾರ್ಥಿಗಳ ಭಾಗವಹಿ- 


ಸುವಿಕೆಯನ್ನು ನೋಡಿದ ಶಿಕ್ಷಕರು ಈಗ ವಿದ್ಯಾರ್ಥಿಗಳ 
ಕ್ರಿಯಾಶೀಲ ಭಾಗವಹಿಸುವಿಕೆಯನ್ನು ಪಡೆದುಕೊಳ್ಳಲು ಈ 
ವಿಧಾನಕ್ಕೆ ಮಹತ್ವವನ್ನು ನೀಡುತ್ತಿದ್ದಾರೆ. 


ಈ ಲೇಖನವನ್ನು ಬರೆಯುವುದಕ್ಕೂ ಸ್ವಲ್ಲ ಮುಂಚೆ, ಈ 
ಕಾರ್ಯಯೋಜನೆಯಿಂದ ಅವರೇನು ಕಅತಿದ್ದಾರೆ ಎಂಬುದನ್ನು 
ತಿಆದಕೊಳ್ಳಲು ನಾನು ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದೆ. 
ಅನೇಕ ತಿಂಗಳುಗಳು ಉರುಆಹೋಗಿದ್ದರೂ ವಿದ್ಯಾರ್ಥಿಗಳು 
ತಾವು ಕಲಅತದ್ದನ್ನು ಮರೆತಿರಅಲ್ಲ ಎಂಬುದನ್ನು ಕಂಡು ನನಗೆ 
ಅಚ್ಚರಿಯಾಯುತು. ಅವರು ಅಷ್ಟೊಂದು ಚೆನ್ನಾಗಿ ವಿವರಗಳನ್ನು 
ಹೇಗೆ ನೆನಪಿನಲ್ಪಟ್ಟುಕೊಂಡಿದ್ದಾರೆ ಎಂದು ನಾನು ಕೇಆದಾಗ 
ಅವರು, 'ಸರ್‌, ನಾವೇ ಮಾಡಿದ್ದನ್ನು ನಾವೇ ಹೇಗೆ ಮರೆಯಲು 
ಸಾಧ್ಯ? ಎಂದರು. ವಿದ್ಯಾರ್ಥಿಗಳ ಅನುಭವ, ಶಿಕ್ಷಕರ ಪ್ರತಿಕ್ರಿಯೆ 
ಮತ್ತು ಇದರಿಂದಾಗಿ ನನಗೆ ದೊರಕಿದ ಒಳನೋಟಗಳು 
ಇವೆಲ್ಲವೂ ಕೂಡ, ವಿದ್ಯಾರ್ಥಿಗಳಲ್ಲ ಸಾಮಾಜಕ ಹಾಗೂ 
ಭಾವನಾತ್ಕಕ ಕಲಅಕೆಯನ್ನು ಬೆಳೆಸಲು ಕಾರ್ಯಯೋಜನೆ 
ಆಧಾರಿತ ವಿಧಾನವೇ ಅತ್ಯುತ್ತಮ ಮಾರ್ಗ ಎಂಬ ತೀರ್ಮಾನಕ್ಕೆ 
ಬರಲು ನನಗೆ ನೆರವಾಗಿವೆ. 


ಯೋಜನಾ ಮೇಳದಲ್ಲಿ ಸಮಾಜೋ ಭಾವನಾತ್ಮಕ 
ಕಲಿಕೆಗೆ ಇರುವ ಅವಕಾಶ 


ವಿದ್ಯಾರ್ಥಿಗಳ ಸಚಿಗಳು 


ಯೋಜನಾ ಕಾರ್ಯವನ್ನು ನೀಡಲು. ಜವಾಬ್ದಾರಿಗಳನ್ನು 
ಹಂಚಿಕೊಳ್ಳಲು ಮತ್ತು ದತ್ತಾಂಶ ಹಾಗೂ ಮಾಹಿತಿಗಳನ್ನು 
ಕುರಿತು ಚರ್ಚಿಸಲು ವಿದ್ಯಾರ್ಥಿಗಳ ಸಭೆಗಳನ್ನು ನಿಯಮಿತವಾಗಿ 
ನಡೆಸಲಾಯುತು. ಈ ಸಭೆಗಳು, ಯಾವ ಹಿಂಜರಿಕೆಯೂ ಇಲ್ಲದೆ, 
ತಮ್ಮ ಅಭಪ್ರಾಯ ಸರಿಯೋ, ತಪ್ಲೋ ಎಂಬ 
ನ್ಯಾಯನಿರ್ಣಯಗಳ ಭಯವಿಲ್ಲದೆ ಅವರು ವಿಚಾರಗಳನ್ನು 
ಹೇಳಕೊಳ್ಳಲು ವಿದ್ಯಾರ್ಥಿಗಳಗೆ ವೇದಿಕೆಯನ್ನು ಒದಗಿಸಿದವು. 
ಇದು, ತಮ್ಮನ್ನೇ ಅಭವ್ಯಕ್ತಿಗೊಆಸಿಕೊಳ್ಳುವ ಸಾಮರ್ಥ್ಯ, 
ನಾಯಕತ್ವ. ತೀರ್ಮಾನ ಮಾಡುವ ಶಕ್ತಿ. ಸಮಸ್ಯೆಗಳಗೆ 
ಪರಿಹಾರಗಳನ್ನು ಹುಡುಕುವಲ್ಲ ಆತ್ಕವಿಶ್ವಾಸ ಮತ್ತು ಒಂದು 
ಉದ್ದೇಶಕ್ಕೆ ಬದ್ಧರಾಗಿರುವುದು ಇಂತಹ ಗುಣಗಳನ್ನು ಅವರಲ್ಲ 
ಖೆಕೆಸಲು ನೆರವಾಯುತು. 


ಗುಂಪು ಚಟುವಟಿಕೆ 


ಮಕ್ಕಳು 5-6 ಜನರ ತಂಡದಲ್ಲ ಕೆಲಸ ಮಾಡಿದರು. 
ಪ್ರತಿಯೊಂದು ಗುಂಪಿನಲ್ಲೂ ವಿಭನ್ನ ಕಅಕಾ ಸಾಮರ್ಥ್ಯಗಳದ್ದ 
ಮಕ್ಕಳದ್ದರು. ಆದರೆ ಅವರು ಸಹಕಾರಿ ಮನೋಭಾವ, 
ಭಾಗವಹಿಸುವಿಕೆ ಮತ್ತು ಜವಾಬ್ದಾರಿ ಪ್ರಜ್ಞೆಗಕೊಂದಿಗೆ ಕೆಲಸ 
ಮಾಡಿದರು. ಇದು ಪರಸ್ಪರ ಕಲಅಕೆಯ ತತ್ವವನ್ನು ಆಚರಣೆಗೆ 
ತರಲು ವೇದಿಕೆಯಾಯುತು. ಏಳನೇ ತರಗತಿಯ ಮಕ್ಕಳು 5 


ಮತ್ತು 6ನೇ ತರಗತಿಯ ಮಕ್ಷಳಆಗೆ ಮಾರ್ಗದರ್ಶನ ಮಾಡಿದರು. 
ಹಿರಿಯ ವಿದ್ಯಾರ್ಥಿಗಳೊಂದಿಗೆ ವಿಚಾರ ವಿನಿಮಯ ಮಾಡಿ- 
ಕೊಳ್ಳುವುದನ್ನು ಕಿರಿಯ ವಿದ್ಯಾರ್ಥಿಗಳು ಇಷ್ಟಪಟ್ಟರು. "ತರಗತಿ 
ತಡೆಗೋಡೆ"ಗಳನ್ನು (rade barriers’) ಮೀರಿ ಬೇರೆ 
ತರಗತಿಗಳ ವಿದ್ಯಾರ್ಥಿಗಳೊಂದಿಗೆ ಬೆರೆತು ಕಅಯುವುದು 
ಎಲ್ಲರಿಗೂ ಒಂದು ಮಹತ್ವದ ಅನುಭವವಾಲಯುತು. ತಂಡಗಳಲ್ಪ 
ಕೆಲಸ ಮಾಡುವುದು ಮತ್ತು ತಂಡದ ಯಶಸ್ಸಿಗೆ 
ಸಾಕ್ಷಿಯಾಗುವುದು ಅವರನ್ನು ಪುಳಕಿತರನ್ನಾಗಿಸಿತು. ಅವರ 
ಪುಳಕವು ನನ್ನ ಮನಸ್ಸಿನಲ್ಲ ಅಚ್ಚಆಯದಂತೆ ಮುಡ್ರೆಯೊತ್ತಿದೆ. 


ಸ್ವತಂತ್ರವಾಗಿ ಬರೆಯುವುದು 


ಬೇರೆಯವರೊಂದಿಗೆ ಚರ್ಚಿಸಿದ್ದನ್ನು ಮತ್ತು ತಾವೇ ವೀಕ್ಷಿಸಿದ್ದನ್ನು 
ಬರೆದಿಡಲು ಮಕ್ಕಳಆಗೆ ಪ್ರೋತ್ಸಾಹ ನೀಡಲಾಲುತು. ಇದು 
ಅವರಿಗೆ ತಮ್ಮ ವಿಚಾರಗಳು. ಭಾವನೆಗಳು ಮತ್ತು 
ಒಳನೋಟಗಳನ್ನು ರೂಪಿಸಿಕೊಳ್ಳಲು. ಒಟ್ದಾರೆ ತಮ್ಮನ್ನೇ 
ಅಭವ್ಯಕ್ತಿಸಿಕೊಳ್ಳಲು ಅವಕಾಶ ನೀಡಿತು ಮತ್ತು ಇದು ಅವರಿಗೆ 
ನೆಮ್ಮದಿ ನೀಡುವ ಮತ್ತು ಅವರ  ತಿಳುವಳಕೆಯನ್ನು 
ಸಮೃದ್ಧಗೊಳಆಸುವ ಅನುಭವ ಎನ್ನಿಸಿತು. 


ಗಟ್ಟಿಯಾಗಿ ಓದುವುದು 


ತಮ್ಮ ತಂಡಗಳಗಾಗಿ ಅವರು ಏನನ್ನು ಬರೆದಿದ್ದರು ಮತ್ತು 
ಬೇರೆಯ ತಂಡಗಳಗಾಗಿ ಏನು ಬರೆದಿದ್ದರು ಅದನ್ನು ಗಟ್ಟಿಯಾಗಿ 
ಓದಲು ಹೇಳಲಾಲಯುತು. ಇದು ಅವರಿಗೆ ಆತ್ಮವಿಶ್ವಾಸದಿಂದ 
ಓದಲು ಮಾತ್ರವಲ್ಲದೆ, ಬೇರೆಯವರನ್ನು ಕೇಆಸಿಕೊಳ್ಳಲು ಮತ್ತು 
ಇತರರ ವಿಚಾರಗಳು. ಭಾವನೆಗಳು ಮತ್ತು ದೃಷ್ಟಿಕೋನಗಳನ್ನು 
ಅರ್ಥಮಾಡಿಕೊಳ್ಳಲಕ್ಕೆ 

ಅವಕಾಶವನ್ನು ನೀಡಿತು. 


ಸಂಮೇದನಾಶೀಲರಾಗಲು ಒಂದು 


ಸಮುದಾಯದೊಂದಿಗೆ ವಿಚಾರ ವಿನಿಮಯ 


ನೀರಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಸಮುದಾಯದ 
ಅನುಭವಗಳ ಕುರಿತು (ಅವರಿಗಿರುವ ಸೌಲಭ್ಯಗಳು ಮತ್ತು 
ಅವರು ಎದುರಿಸುವ ಸಮಸ್ಯೆಗಳು ಇತ್ಯಾದಿ) ಸಮುದಾಯ- 
ದೊಂದಿಗೆ ವಿಚಾರ ವಿನಿಮಯ ಮಾಡಿಕೊಳ್ಳುವುದರಿಂದ, ನೀರಿನ 
ಬಕ್ಕಟ್ಣನ ಕುರಿತಾಗಿ ಮಕ್ಕಳನ್ನು ಸಂವೇದನಾಶೀಲರನ್ನಾಗಿ 
ಮಾಡಲಾಯುತು ಮತ್ತು ತಮ್ಮ ಸುತ್ತಅನ ಜಗತ್ತಿನ ಕುರಿತು 
ಅವರು ತಿಳುವಳಕೆಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಯುತು. 
ಸಮುದಾಯದ ಸದಸ್ಯರೊಂದಿಗೆ ವಿಚಾರ ವಿನಿಮಯ 
ಮಾಡಿಕೊಂಡಿದ್ದರಿಂದ ಅದು ಅವರೊಂದಿಗೆ ಸಾಮಾಜಕ 
ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಮಕ್ಕಳಗೆ ಸಹಾಯಕ- 
ವಾಲುತು. ಸಕ್ರಿಯವಾಗಿ ಕೇಳಸಿಕೊಳ್ಳುವುದು. ಸಹಕಾರ ಮತ್ತು 
ಪರಸ್ಪರ ಬೆಂಬಲ ನೀಡುವಿಕೆ ಇವುಗಳ ಪ್ರಾಮುಖ್ಯತೆಯನ್ನು 
ಅವರು ಮನವರಿಕೆ ಮಾಡಿಕೊಂಡರು. 


ಕಾಲಮಿತಿಯಲ್ಲಿ ಕೆಲಸ ಮಾಡುವುದಕ್ಕೆ ಮೆಚ್ಚುಗೆ 


ಯಾವುದೇ ಕೆಲಸವನ್ನು ಮಾಡಲು ಮಕ್ಷಳಗೆ ಕಾಲಮಿತಿಯನ್ನು 
ನಿಗದಿಪಡಿಸಲಾಗುತ್ತಿತ್ತು ಮತ್ತು ಸಕಾಲದಲ್ಲ ಅವರು ಕೆಲಸ 
ಮಾಡಿ ಮುಗಿಸಿದಾಗ ಅದನ್ನು ಮೆಚ್ಚಕೊಳ್ಳಲಾಗುತ್ತಿತ್ತು. ತಮ್ಮ 
ಸಾಧನೆಗಳನ್ನು ತಾವೇ ವಿಶ್ಲೇಷಿಸಿ ಅದನ್ನು 
ಉತ್ತಮಪಡಿಸಿಕೊಳ್ಳಲು ಅವರಿಗೆ ಹೇಳಲಾಯುತು. ನಂತರ 
ಕ್ರಮೇಣ ಅವರಿಗೆ ಹೆಚ್ಚು ಸಂಕೀರ್ಣವಾದ ಕೆಲಸಗಳನ್ನು ನೀಡಿ. 
ಅದನ್ನು ಸಾಧಿಸಲು ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು 
ಬೆಂಬಲವನ್ನು ಒದಗಿಸಲಾಯುತು. ಹೀಗೆ ಒಂದು ಗುರಿಯನ್ನು 
ನಿಗದಿಪಡಿಸುವುದು, ಅವರ ಸಾಧನೆಯನ್ನು 
ಉತ್ತಮಪಡಿಸುವುದು ಮತ್ತು ನಂತರ ಇನ್ನೂ ಉನ್ನತ ಮಟ್ಟದ 
ಗುರಿಯನ್ನು ನಿಗದಿಪಡಿಸುವುದು ಅವರಿಗೆ ಆತ್ಯವಿಶ್ವಾಸವನ್ನು 
ಮತ್ತು ದೃಢತೆ, ಪ್ರೈರ್ಯ, ಭದ್ರತೆಯನ್ನು ಒದಗಿಸಿತು. ಅವರಿಗೆ 
ದೊರೆತ ಪ್ರೋತ್ಸಾಹವು ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡಲು 
ಪ್ರೇರಣೆ ನೀಡಿತು. 

ಕಾರ್ಯ ಯೋಜನೆಯನ್ನು ಪ್ರಸ್ತುತಿಪಡಿಸುವುದು 


pr) 


ತಮ್ಮ ಕಾರ್ಯಯೋಜನೆಯನ್ನು ಮುಗಿಸಿದ ನಂತರ, ತಾವು 
ಮುಗಿಸಿದ ಚಟುವಟಕೆಯ ಬಗ್ಗೆ ಇತ್ತಿಪತ್ರಗಳನ್ನು 
ತಯಾರಿಸಬೇಕೆಂದೂ ಮತ್ತು ಅದನ್ನು ಪ್ರೇಕ್ಷಕರ ಮುಂದೆ 
ಪ್ರದರ್ಶಿಸಬೇಕೆಂದೂ ಅವರಿಗೆ ತಿಆಸಲಾಯುತು. ಪ್ರೇಕ್ಷಕರ 
ಪ್ರಶ್ನೆಗಳನ್ನು ಗಮನಕೊಟ್ಟು ಕೇಳಸಿಕೊಳ್ಳುವುದು, ಅದಕ್ಕೆ 
ತಾಳ್ಕೆಬುಂದ ಪ್ರತಿಕ್ರಿುಸುವುದು ಮತ್ತು ಸಮಂಜಸವಾದ 
ಟೀಕೆಯನ್ನು ಒಪ್ಪಿಕೊಳ್ಳುವುದು ಈ ಅಂಶಗಳು ಅವರ ಪ್ರಸ್ತುತಿ 
ಕೌಶಲಗಳನ್ನು ಸಾಣೆ ಹಿಡಿದಂತೆ ಉತ್ತಮಪಡಿಸಿದವು. 


ನೀರು ಮತ್ತು ಮಾನವ ಮೌಲ್ಯಗಳು 


ಈಗಾಗಲೇ ಹೇಳದಂತೆ ನೀರಿಗೆ ಸಂಬಂಧಿಸಿದಂತೆ ಅನೇಕ 
ವಿಷಯಗಳ ಬಗ್ಗೆ ಚರ್ಚೆಗಳನ್ನು ನಡೆಸಲಾಯುತು: ಉದಾ: 
ನೀರಿನ ಮೂಲಗಳು. ಉಪಯೋಗ ಮತ್ತು ದುರುಪಯೋಗ, 
ಒಂದು ಮನೆಯಲ್ಲ ಅಥವಾ ಹಳ್ಳಯಲ್ಲ ಪ್ರತಿದಿನ, ತಿಂಗಳು 
ಅಥವಾ ವರ್ಷದಲ್ಲ ಉಪಯೋಗಿಸುವ ನೀರಿನ ಪ್ರಮಾಣ: 
ಶೌಚಾಲಯದಲ್ಲ ಉಪಯೋಗಿಸುವ ನೀರು; ಮತ್ತು ನೀರನ್ನು 
ಉಳಸುವ ಸಾಧ್ಯತೆಗಳು. ಈ ಚರ್ಚೆಗಳು ಬದುಕಿಗೆ ನೀರು ಎಷ್ಟು 
ಮುಖ್ಯ ಎಂಬ ಅರಿವನ್ನು ಮಕ್ಕಳಲ್ಲ ಬೆಳೆಸಲು ಮತ್ತು ನೀರಿನ 
ಜೊತೆ ಸಂಬಂಧ ಹೊಂದಿದ ಮಾನವ ಮೌಲ್ಯಗಳನ್ನು 
ಗುರುತಿಸಲು ನೆರವಾದವು. ಕೆಳಗೆ ಪಟ್ಣ ಮಾಡಿದಂತೆ ಅನೇಕ 
ವಿಷಯಗಳ ಕುರಿತಾದಂತೆ ಅವರ  ತಿಳುವಳಕೆಯಲ್ಲ 
ಅಭವೃದ್ಧಿಯುಂ೦ಬಾಯುತು. 


* ಎಲ್ಲ ಜೀವಿಗಳ ನಡುವೆ ಇರುವ ಸಂಬಂಧ ಮತ್ತು ಅವುಗಳಗೆ 


ನೀರಿನ ಮೇಲೆ ಇರುವ ಅವಲಂಬನೆ. 

*  ಶುಚಿತ್ತ ಮತ್ತು ನೈರ್ಮಲ್ಯದ ಬಗ್ಗೆ ಕಅಯಬೇಕಾದ 
ಅಗತ್ಯತೆ. 

* ನೀರಿಗೆ ಸಂಬಂಧಿಸಿದ ನೈರ್ಮಲ್ಯ, ನೀರಿನ ಮೂಲಗಳು 
ಮತ್ತು ನೀರಿನ ವಿತರಣಾ ವ್ಯವಸ್ಥೆಯ ಕುರಿತಾದ ಅರಿವಿನ 
ಪ್ರಾಮುಖ್ಯತೆ. 

* ಎಲ್ಲಾ ವರ್ಗಗಳ ಜನರಿಗೂ ಸಮಾನವಾಗಿ 
ನ್ಯಾಯಯುತವಾಗಿ ನೀರು ದೊರಕುವಂತೆ ಮಾಡಲು 
ನೀರಿನ ವಿತರಣೆಯನ್ನು ಪ್ರಜಾತಾಂತ್ರಿಕಗೊಆಸುವುದು 


ಮತ್ತು ನೀರಿನ ಮೂಲಗಳನ್ನು ಪಡೆದುಕೊಳ್ಳುವಲ್ಲ 
ಕೆಲವರಿಗಿರುವ  ಸವಲತ್ತುಣಾರ ಪದ್ಧತಿಗಳನ್ನು 
ತಿರಸ್ಕರಿಸುವುದು. 

* ನೀರಿನ ಮೂಲಗಳ ಸರಿಯಾದ ಉಪಯೋಗ ಮತ್ತು 
ದುರುಪಯೋಗವನ್ನು ನಿಲ್ಲಸುವುದು. 


* ನೀರಿಗೆ ಸಂಬಂಧಿಸಿದಂತೆ ಸಂರಕ್ಷಣೆ, ಪ್ರಕೃತಿಯ ಕುರಿತು 
ಗೌರವ ಮತ್ತು ಸರಿಯಾದ ಹಾಗೂ ತಪ್ಪಾದ ನಡಪಳಕೆ. 

* ನೀರಿಗೆ ಸಂಬಂಧಿಸಿದಂತೆ ವಿವೇಕಯುತ ಮತ್ನು 
ನ್ಯಾಯಬದ್ಧ ನಡವಳಕೆ. ಉದಾ: ಕಾನೂನಾತ್ಮಕವಾಗಿ 
ನೀರಿನ ಸೌಲಭ್ಯವನ್ನು ಪಡೆದುಕೊಳ್ಳುವುದು ಮತ್ತು ನೀರಿನ 
ಶುಲ್ಗ್ಲವನ್ನು ಪಾವತಿ ಮಾಡಬೇಕಾದ ಸಾಮಾಜಕ 
ಜವಾಬ್ದಾರಿಯನ್ನು ಗೌರವಿಸುವುದು. 


ಸಿಂಹಾವಲೋಕನ 


ಹಿಂದಿರುಗಿ ನೋಡಿದಾಗ ಇಡೀ ಕಾರ್ಯಯೋಜನೆಯಲ್ಲ ನನ್ನ 
ಪಾತ್ರವು ಎಷ್ಟು ಕರಿದಾಗಿತ್ತು ಎಂಬುದು ನನಗೆ 
ಮನವರಿಕೆಯಾಗುತ್ತದೆ. ಕೆಲವೊಂದು ಪ್ರಶ್ನೆಗಳನ್ನು ಎತ್ತುವುದು 
ಮಾತ್ರ ನನ್ನ ಕೆಲಸವಾಗಿತ್ತು. ವಿದ್ಯಾರ್ಥಿಗಳು ಅದನ್ನು 
ಆಧರಿಸಿಕೊಂಡು ತಾವಾಗಿಯೇ ನೀರಿನ ಮೂಲಗಳು ಮತ್ತಿತರ 


ಜಲಸಂಬಂಧಿ ವಿಷಯಗಳ ಕುರಿತಾಗಿ ಕಾರ್ಯ- 
ಯೋಜನೆಯನ್ನು ಕೈಗೆತ್ತಿಕೊಂಡರು ಮತ್ತು ಗಮನಾರ್ಹ 
ಮಾಹಿತಿಯನ್ನು ಸಂಗ್ರಹಿಸಿ ತಮ್ಮ ಶೋಧನೆಯನ್ನು 
ಮುಂದಿಟ್ಟರು. ಪ್ರಶ್ನೆಗಳನ್ನು ಕೇಳುವುದು. ಪ್ರತಿಕ್ರಿಯೆಗಳನ್ನು 
ಪಡೆದುಕೊಳ್ಳುವುದು, ಮಾಹಿತಿಯನ್ನು ವಿಶ್ಲೇಷಿಸುವುದು ಮತ್ತು 
ಅದನ್ನು ಕೇಳುಗರ ಎದುರು ಮಂಡಿಸುವುದು ಮುಂತಾದ 
ಕೌಶಲ್ಯಗಳನ್ನು ಅವರು ಕಲಅತುಕೊಂಡರು. ವಿದ್ಯಾರ್ಥಿಗಳ 
ಸಭೆಗಳಲ್ಲ ಮತ್ತು ಗುಂಪು ಚಟುವಟಕೆಗಳಲ್ಲ ಭಾಗವಹಿಸುವುದು, 
ಪ್ರತಂತ್ರವಾಗಿ ಬರೆಯುವ ಪ್ರಯತ್ನ, ಜೋರಾಗಿ ಓದುವುದು 
ಮತ್ತು ಸಮುದಾಯದೊಂದಿಗೆ ವಿಚಾರ ವಿನಿಮಯ 
ಮಾಡಿಕೊಳ್ಳುವುದು ಮತ್ತು ಗಡುವಿನೊಳಗೆ ಕೆಲಸವನ್ನು 
ಮುಗಿಸುವುದು ಈ ಎಲ್ಲಾ ವಿಷಯಗಳಗೂ ಸಂಬಂಧಿಸಿದಂತೆ 
ಅವರ ತೊಡಗಿಸಿಕೊಳ್ಳುವಿಕೆ ಬಹಳ ಪ್ರಶಂಸನೀಯವಾದದ್ದು. 
ಪ್ರಸ್ನುತಿ ಪಡಿಸುವ ಕಲೆ ಮತ್ತು ನಿರ್ಣಯ ಮಾಡುವ ಶಕ್ತಿಯಲ್ಲದೆ 
ಅವರು ಸ್ರಯಂ ಅರಿವನ್ನು ಮತ್ತು ಸಾಮಾಜಕ ಸಂಬಂಧಗಳ 
ಪ್ರಜ್ಞೆಯನ್ನು ಬೆಳೆಸಿಕೊಂಡರು. ಚಿಂತನೆ, ಅನ್ವೇಷಣೆ, 
ತೀರ್ಮಾನಕ್ಕೆ ಬರುವುದು - ಇವುಗಳನ್ನು ಅವರು ಕಲತರು: 
ಮತ್ತು ಈ ರೀತಿಯಲ್ಲ ಅವರು ನಾವು ಯಾವುದನ್ನು ಮೇಲನ 
ಮಟ್ಟದ ಕಅಕಾ ಕೌಶಲಗಳು ಎಂದು ಕರೆಯುತ್ತೇವೆಯೋ ಅದಕ್ಕೆ 
ಪರಿಚಯುಸಲ್ಲಟ್ಟರು. ಅವರ ಚಟುವಟಕೆಗಳ್ಲ ಅಂಕಗಣಿತ 
ಮತ್ತು ಭಾಷಾ ಕೌಶಲಗಳು, ಪರಿಸರದ ಕುರಿತಾದ ಅರಿವು 
ಇವೆಲ್ಲವೂ ಸೇರಿದ್ದವು: ಅವರ ಕಅಕೆಗೆ ಸಾಮಾಜಕ ಮತ್ತು 
ಭಾವನಾತ್ಕಕ ಆಯಾಮಗಳದ್ದವು ಮತ್ತು ಎಲ್ಲಕ್ಲೂ ಮಿಗಿಲಾಗಿ 
ಅದರಲ್ಲ ನೀರಿನ ಪ್ರಾಮುಖ್ಯತೆ ಮತ್ತು ಪರಿಸರ ಪ್ರಜ್ಞೆಯನ್ನು 
ಕೇಂದ್ರವಾಗಿರಿಸಿಕೊಂಡ ಮಾನವ ಮೌಲ್ಯಗಳ ತಿಳುವಆಕೆಯೂ 
ಇತ್ತು. ತರಗತಿಯು ಮಕ್ಕಳ ಸರ್ವತೋಮುಖ ಅಭವ್ಯದ್ಧಿಗೆ 
ಅತ್ಯಂತ ಸೂಕ್ತ ತಾಣವಾಯುತು. ಹೀಗಾಗಿ ಉತ್ತಮವಾಗಿ 
ರೂಪಿಸಲ್ಪಟ್ಟ ಕಾರ್ಯಯೋಜನೆಯು, ಕಅಕೆಯ ಅನೇಕ 


ಅಂಶಗಳಲ್ಲ ವಿದ್ಯಾರ್ಥಿಗಳನ್ನು ಹೇಗೆ ತೊಡಗಿಸಿಕೊಳ್ಳಬಹುದು 
ಎಂಬುದಕ್ಕೆ, 


ಈ ವಿದ್ಯಾರ್ಥಿ-ಕೇಂದ್ರಿತಿ ಸಾಮುದಾಯುಕ 


ಚಿತ್ರ 2. ಯೋಜನಾ ಮೇಳದ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಾರ್ಯಯೋಜನೆಯನ್ನು ಪ್ರಸುತಿಪಡಿಸುತಿರುವುದು 


Cs 7 


ಚಿಕ್ಕವೀರೇಶ ಎಸ್‌.ವಿ ಅವರು ಇಂಜನಿಯರಿಂಗ್‌ನಲ್ಲ ಪದವಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಅವರು ಕರ್ನಾಟಕದ ಬಾಗಲಕೋಟಿ ಜಲ್ಲೆಯ 
ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಜ್ಞಾನ ಮತ್ತು ಗಣಿತ ವಿಷಯದಲ್ಲ ಅವರು ಸಂಪನ್ಮೂಲ 
ವ್ಯಕ್ತಿಯಾಗಿದ್ದಾರೆ. ಶಾಲೆಗಳಲ್ಪ್ಲ ಕಲಕಾ ಗಣಿತವನ್ನು ಅಭವೃಧ್ಧಿಪಡಿಸಲು ಸಂಪನ್ಯೂಲಗಳನ್ನು ರಜಿಸುವ ಉದ್ದೇಶದಿಂದ ಅವರು ಕಲಕಾ 
ಚೇತರಿಕೆ ಸಂಪನ್ಮೂಲ ತಂಡದೊಂದಿಗೆ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಓದುವುದು, ಬರೆಯುವುದು ಮತ್ತು ಶಾಲಾ ಶಿಕ್ಷಕರ ವೃತ್ತಿಪರ 
ಅಭವೃದ್ಧಿಯಲ್ಲ ತೊಡಗಿಸಿಕೊಳ್ಳುವುದೆಂದರೆ ಅಚ್ಚುಮೆಚ್ಚು. ಅವರನ್ನು chಃkkaveeresha.v@azimpremjifoundation.org ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಮಂಜುನಾಥ್‌ ಬಿ. ಆರ್‌. | ಪರಿಶೀಲನೆ: ಲತಾ ಕೆ.ಸಿ. 


